ಡಾ|| ಟಿ. ದಯಾನೆಂದ ಪಟೇಲ್‌ * 


ಹೊಯ್ಸಳರ ಕಾಲದ ಅಳಕೆಗೋಲು-ಕಾಸನ ಭಿಪ್ಪಣಿ 


ಕ್ರಿ. ಶ. ೧೧ನೇ ಶತಮಾನದಿಂದ ಪ್ರಾರಂಭವಾಗಿ 
೧೪ನೇ ಶತಮಾನದ ಮಧ್ಯಭಾಗದವರೆಗಿನ ಹೊಯ್ಸಳರ 
ಕಾಲದ ಭೂಮಾಸನಗಳ ಇತಿಹಾಸವನ್ನು ತಿಳಿಯಲು ಆ 
ಕಾಲದ ಶಾಸನಗಳು ನಮಗೆ ಅನೇಕ ಮಾಹಿತಿಗಳನ್ನು 
ಒದಗಿಸುತ್ತವೆ. ಇವರ ಕಾಲದಲ್ಲೂ ಕೂಡ ಭೂಕಂದಾಯ 
ಅಥವಾ ತೆರಿಗೆಯನ್ನು ಕಟ್ಟಿಲೂ ಅನೇಕ ತರಹದ 
ಭೂಮಾಪನಗಳನ್ನು ಉಸಯೋಗಿಸುತ್ತಿದ್ದರೆಂದು 
ಹಲವಾರು ಶಾಸನಗಳು ಉಲ್ಲೆ (ಖಿಸಿವೆ. ಭೂಮಿಯನ್ನು 
ಅಳತೆಮಾಡಿ ಇಷ್ಟು ಕಂಬ ಗಳಿವೆ ಎಂದು ಭೂಮಾಪನ 
ಮಾಡುತ್ತಿದ್ದರು. ಭೂಮಾನನನನ್ನು ಮಾಡಲು ಅನೇಕ 
ತರಹದ ಅಳತೆಗೋಲುಗಳನ್ನು ಉಪಯೋಗಿಸುತ್ತಿದ್ದ 
ಕೆಂದು ಮತ್ತು ಭೂಮಿಯನ್ನು ಅಳೆಯಲು ಸ ಸ್ವಲ್ಪ ಹಣ 
ನನ್ನು ಕೂಡ ಕಟ್ಟಿಬೇಕಾಗುತ್ತಿ ತ್ತು ಎಂದು ಶಾಸನ 
ಗಳಿಂದ ತಿಳಿದು ಬರುತ್ತದೆ.! ಹೊಯ್ಸ ಳರ ಕಾಲದಲ್ಲಿ 
ಭೂಮಾಸನ ಲೆಕ್ಕಾಚಾರ ME, ಅವುಗಳನ್ನು 
ಕಂಭ ನಿವರ್ತನ ಮತ್ತರ್‌ ಎಂಟ ಹೆಸರುಗಳಿಂದ 
ಕರೆಯುತ್ತಿದ್ದರು. ಈ ಭೂಮಾಸನ ಅಳತೆಗೋಲುಗಳ 
ಉದ್ದ ಬೀರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆಯಾಗಿರು 
ತ್ತಿತ್ತು ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಹದಿನೆಂಟು 
ಮತ್ತು ಇಸ್ಪತ್ತಾರು ಮೆಟ್ಟುಗಳಲ್ಲಿ ಅಳೆಯುತ್ತಿದ್ದರು 


ಎ.ಕೆ. ಸಂ. ೫, ಬೇಲೂರು ೮೬ 
ಅದೇ, ಬೇಲೂರು ೮೬ 


ಅದೇ, ಸಂ. ೭, ಸಿನ್‌? ೨೧ 


ಬಾ ಗು ON em 4 


೧೨೪ 


ಪ್ರಾಚೀನ ಇತಿಹಾಸ ಮುತ್ತು ಪುರಾತತ್ನೆ ವಿಭಾಗ ಮಾನಸ 
ದ 


ಎಂಬುದನ್ನು ಕೂಡ ಶಾಸನಗಳು ಉಲ್ಲೆ ಖಿಸುತ್ತವೆ.3 
ಕೆಲವು ಶಾಸನಗಳಲ್ಲಿ ಭೂಮಿಯ ಅಳತೆಯನ್ನು ಅವು 
ಗಳಲ್ಲಿ ಬೆಳೆಯುವ ಧಾನ್ಯದ ಪ್ರಮಾಣದಲ್ಲಿಯೂ ಕೂಡ 
ಅಂದರೆ ಒಂದು ಕೊಳಗ ಅಥವಾ ಖಂಡುಗ ಬಿತ್ತನೆ 
ಮಾಡುವ ಪ್ರದೇಶನೆಂದು ಕೂಡ ಉಲ್ಲೇಖಿತನಾಗಿವೆ.* 


ಹೊಯ್ಸಳರ ಅರಸನಾದ ಸೋಮೇಶ್ವರನ ಕಾಲಕ್ಕೆ 
ಅಂದರೆ ಕ್ರಿ. ಶೆ. ೧೨೫೦ಕ್ಕೆ ಸೇರಿದ ಇದೊಂದು ವಿಶೇಷ 
ವಾದ ಶಾಸನದಲ್ಲಿ* ಹದಿನಾರು ಮೆಟ್ಟಿ ನ ಭೂಮಾಪನದ 
ಅಳತೆಗೆ ಸ ಸಂಬಂಧಪಟ್ಟಿ ವಿಜಾರನನ್ನು ತಿಗೆ ತರುತ್ತದೆ. 
ಈ ge ನನ್‌ ಇತಃ ad ಕಿನ ರಾಮನಾಥ 
ರದ ರೆ ದೇವಸ್ಥಾ ನದ ಗರ್ಭಗೃ ಹದ ಹೊರೆ 
ಮೂರ್ತಿ "ಜೇನ ಸ್ಥಾನದ” ಹಿಂದಿರುವ 
ನಾಲ್ಲು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಈ ನಿಶೇಷೆ 
ವಾದ ಹದಿನಾರು ಮೆಚ್ಚಿ ನ ಭೂಮಾನದ ` `ಅಳತೆಗೋಲು 
ಬಗ್ಗೆ ಎಲ್ಲೂ ಜಲ ಉಲ್ಲೆ ಖನ ನಗೊಂಡಿಲ್ಲದಿರುವು 
ದೊಂದು ವಿಶೇಷ ಸಂಗತಿ. 


ಹೊಯ್ಸಳರ ರಾಜನಾದ ಸೋಮೇಶ್ವರನೆ 
ಕಾಲದಲ್ಲಿ  ಇನನೆ ದಂಡನಾಯಕ ಸಂಧಿವಿಗ್ರಹಿ 
ಬೊನ್ನುಣನ ಕೆಳಗೆ ಕೆಲಸ ಮಾಡುತ್ತಿದ್ದ ಕಶ್ಯಪ 
ಹ್ರಿಣ ಎಂದ 


ಬಿ, ವಿ. ಮಹಲಿಂಗನರ್‌ ಸೌತ್‌ ಇಂಡಿಯನ ಪಾಲಿಟಿ, ಪು. ೧೫೩ 
pal ಬ ಸ್‌ Fe ಹೆ 
ಎ.ತೆೇಸಂಲ (ಪರಿಸ್ಕ ತೆ ಆವೃತ್ತಿ) ಅರಕಲಗೂಡು-ಳ೬ 


ಇತಿಹಾಸ ದರ್ಶನ 


ಗೋತ್ರಕ್ಕೆ ಸೇರಿದ ವಾಮರಸನ ಮಗ ಕಲ್ಲಯ್ಯ ಕೊಟ್ಟ 
ಒಂದು ಹೂದೋಟಿದೆ ದಾನವನ್ನು ಈ ಶಾಸನ ಬಹಳ 
ನಿಖರತೆಯಿಂದೆ ಭೂಮಾಪನೆ ವಿಶೇಷತೆ ಬಗೆಗೆ 
ಉಲ್ಲೇಖಿಸುತ್ತದೆ ಮತ್ತು ಅನೇಕ ವಿಚಾರಗಳನ್ನು 
ಬೆಳಕಿಗೆ ತರುತ್ತದೆ. 


(ಅ) ಈ ಶಾಸನದಲ್ಲಿ ಹೊಡೋಟವನ್ನು ಅಳೆಯಲು 
ನಿಖರವಾದ ಭೂಮಾಪನ ಅಳತೆಗೋಲಿನ 
ಉಲ್ಲೇಖನಿದೆ. 


(ಆ) ಈ ಭೂಮಾಪನೆ ಅಳತೆಗೋಲು ಹೆದಿನಾರು 


ಮೆಟ್ಟಿನ ಅಳತೆಗೋಲಾಗಿನೆ, 


(ಇ) ಈ ಹೊಡೋಟಿವು ದೀರ್ಫೆಚತುರಸ್ರಾಕಾರದ 
ಆಕೃತಿ ಅಂದರೆ ಉತ್ತರ ದಕ್ಷಿಣವಾಗಿ ಉದ್ದ 
ವಾಗಿಯೂ ಮತ್ತು ಪೂರ್ವ, ಪಶ್ಚಿಮ ಅಗಲ 


ಮಾಗಿಯೂ ಇರತಕ್ಕಂತಹ ಹೊಡೋಟಿ, ಇದರ 


ಇತಿಹಾಸ ಡೆರ್ಶನ 


ಒಟ್ಟು ವಿಸ್ತೀರ್ಣ ನೂರಐನತ್ತೆಂಟು ಅಳತೆಗೋಲು 
ಉಳ್ಳದ್ದಾಗಿಸೆ. 

(ಈ) ಇದು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ನಲವತ್ತೈದು 
ಅಳತೆಗೋಲು ಉಳ್ಳದ್ದಾಗಿದೆ. ಪೂರ್ವ ಮತ್ತು 


ಸಶ್ಚಿಮಕ್ಕೆ ಮೂನತ್ತ್ವ್ನಾಲ್ಫು ಅಳತೆಗೋಲು 
ಉಳ್ಳದ್ದಾ ಗಿದೆ. 
ರು 
(ಉ) ಇದೇ ಶಾಸನದಲ್ಲಿ ಇದನ್ನು ಕಂಬಗಳಲ್ಲಿ 


ತೊಂಬತೈದು ಕಂಬಗಳ ಭೂಪ್ರದೇಶ ಉಳ್ಳಿ 
ದ್ಹೆಂದೂ ಉಲ್ಲೇಖಿತನಾಗಿದೆ. 

(ಊ) ಈ ಶಾಸನದ ವಿಶೇಷವೆಂದಕೆ ಈ ಹೊದೋಟದ 
ಪ್ರಮಾಣವನ್ನು ಒಂದು ಹೆದಿನಾರು ಮೆಟ್ಟಿನ 
ಅಳತೆಗೋಲಿಸಿಂದ ಮತ್ತು ಕಂಬಗಳ 
ಭೂಪ್ರಮಾಣದಲ್ಲಿಯೂ  ಉಲ್ಲೇಖಿತವಾಗಿರು 
ವುದು. ಈ ಮೇಲಿನ ಕಾರಣಗಳಿಂದ ಈ ಶಾಸನವು 
ಭೂಮಾಪನ ಅಳತೆಯಲ್ಲಿ ಒಂದು ನಿಶೇಷತೆಯನ್ನು 
ಪಡೆದಿದೆ ಎಂದು ಉಲ್ಲೇಖಿಸಬಹುದು. 


೧೨೫ 


